ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1062 


22.12.2021 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಂಯ ಸಂಸ್ಥೆಗಳ ಕ್ಟೇತ್ರ) 


xd 


ಲೋಕೋಪಯೋಗಿ ಸಚೆವರು 


ಬೆಳಗಾವಿ ಜಿಲ 

ಲೋಕೋಪಯೋಗಿ ಇಲಾಖೆಯ ರಸ್ತೆಗಳು 
ತೀರಾ ಹದಗೆಟ್ಟಿದ್ದು, ಸಾರ್ವಜನಿಕರು 
ಸಂಚರಿಸಲು ಭಾರೀ ಕಷ್ಟಪಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, '''``ಚೆಳಗಾವಿ''' `ಜಿಲ್ಲೆಯ 
ಲೋಕೋಪಯೋಗಿ ಇಲಾಖೆಯ ತೀರಾ 
ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿ 
ಅಭಿವೃದ್ಧಿಪಡಿಸಲು ಸರ್ಕಾರ 


ತೆಗೆದುಕೊಂಡಿರುವ ಕ್ರಮಗಳೇನು; 


ಉತ್ತರಗಳು 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


1 ಚೆಳಗಾನಿ ಜಿಲ್ಲೆಗೆ ಸಂಬಂಧಿಸಿದಂತೆ ತೀರಾ ಹದಗೆಟ್ಟಿರುವ 
ರಸ್ತೆಗಳ ದುರಸ್ತಿಗಾಗಿ 2021-22ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ: 


ಮತ್ತು | 3054 ರಾಜ್ಯ ಹೆದ್ದಾರಿ ನಿರ್ವಹಣೆಯಡಿ 93 ಕಾಮಗಾರಿಗಳನ್ನು 


ರೂ.1125.54 ಲಕ್ಸಗಳ ಮೊತ್ತದಲ್ಲಿ ಹಾಗೂ 2826 ಕಿ.ಮೀ 
ಉದ್ದದ 398 ಕಾಮಗಾರಿಗಳ ರಸ್ತೆಯನ್ನು ಲೆಕ್ಕಶೀರ್ಷಿಕೆ: 3054- 
ಜಿಲ್ಲಾ ಮುಖ್ಯ ರಸ್ತೆ ನಿರ್ವಹಣ" ಅಡಿಯಲ್ಲಿ ರೂ.554.50 ಲಕ್ಷಗಳ 
ಮೊತ್ತದಲ್ಲಿ ಕೈಕೊಳ್ಳಲಾಗಿದ್ದು, ಎಲ್ಲಾ ನಿರ್ವಹಣೆ ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. 


(2) ಬೆಳಗಾವಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಅತೀವೃಷ್ಠಿಯಿಂದಾಗಿ 
ಹಾನಿಗೊಳಗಾದ 75 ಕಾಮಗಾರಿಗಳ ಒಟ್ಟು 53.0 ಕ.ಮೀ 
ರಸ್ತೆಗಳ ಪುನರ್‌ ನಿರ್ಮಾಣಕ್ಕಾಗಿ ರೂ.4805.00 ಲಕ್ಟಗಳ ಕ್ರೆಯಾ 


ಯೋಜನೆ ಅನುಮೋದನೆಗೋಡಿದ್ದು, (> ಕಾಮಗಾರಿಗಳು | 
ಪ್ರಗತಿಯಲ್ಲಿವೆ. ಹಾಗೂ ಬಾಕ ಕಾಮಗಾರಿಗಳು ಟೆಂಡರ್‌ | 
ಪ್ರಕ್ರಿಯೆಲ್ಲಿ ವೆ. 


(3) ಲೆಕ್ಕ ಶೀರ್ಷಿಕೆ 3054 ಹೆಚ್ಚುವರಿಯಾಗಿ ರಾಜ್ಯ ಹೆದ್ದಾರಿ 
ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ನಿರ್ವಹಣೆ ಜಡಿ ರೂ.1445.00 
ಲಕ್ಸಗಳ ಕ್ರಿಯಾ ಯೋಜನೆ ಅನುಮೋದನೆಗೊಂಡಿದ್ದು, ಬೆಂಡರ್‌ 
ಪ್ರಕ್ರಿಯೆ ಪ್ರಗತಿಯಲ್ಲಿವೆ. ಲೆಕ್ಕ ಶೀರ್ಷಿಕೆ 5054 ರಾಜ್ಯ ಹೆದ್ಬಾರಿ 
ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಸುಧಾರಣೆಗಾಗಿ ಕ್ರಮವಾಗಿ 
ರೂ.600.00 ಮತ್ತು ರೂ.800.00 ಅಕ್ಸಗಳು ಹೀಗೆ ಒಟ್ಟು 
ರೂ.1400.00೦ಕ್ಟಗಳ ಕ್ರಯಾ ಯೋಜಸಖ ಅನುಮೋದನೆಗೊಂಡಿದ್ದು, 
ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿವೆ. 


(4) ಬೆಳಗಾವಿ ಜಿಲ್ಲೆಯಲ್ಲಿ ' ಹಾನಿ ಯಾದ ರಾಜ್ಯ ಹೆದ್ದಾರಿ 
ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಸುಧಾರಣೆಗಾಗಿ ಹೆಚ್ಚುವರಿಯಾಗಿ 


ರೂ.4470.00ಲಕ್ಟಗಳ ಅನುದಾನದ ಅಗತ್ಯವಿದ , ಅದರಂತೆ ಕ್ರಿಯಾ | 


ಏ 
ಅಮಗಾವ ಐಭ್ಯತೆಯನುಸಾರವಾಗಿ 
ನಿರ್ಮಾಣ ಕಾಮಗಾರಿಂಶುನ್ನು 


ಯೋಜನೆ ತಯಾರಿಸಿದ್ದು, 
ರಸ್ತೆ ದುರಸ್ತಿ ಮತ್ತು ಹುನರ್‌ 
ಕೈಗೊಳ್ಳಲಾಗುವುದು. 


೪ 
ರಡಿಯಲ್ಲಿ ರೂ.34,850.00 ಲಕ್ಸದಳ ಅಂದಾಜು ಮೊತ್ತದಲ್ಲಿ 


(5) ರಾಜ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಹಂತ-4 ಘಟ್ಟ-2 


J 


—— 


ಉತ್ತರಗಳು ರೀ 


| ಚಳನಾವ ಷಪ್ಲಾಸ ರಸಗಳನ್ನು ಇಭವೃದ್ಧವಕನಮ ಸತ ಆ 


ತಯಾರಿಸಲಾಗುತ್ತಿದ್ದು, ಈ 
ಸಹಮತಿ ದೊರೆತ ನಂತರ 
ಕ್ರಮವಹಿಸಲಾಗುವುದು. 


ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು 


(6) ರಾಷ್ಟ್ರೀಯ ಹೆದ್ದಾರಿ ವಲಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ 
| ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ-548ಬಿ ಕಿ.ಮೀ 40.00 ರಿಂದ 
(ತೆಲಸಂಗ ಕ್ರಾಸ್‌) ದಿಂದ ಕಿ.ಮೀ 169.00 (ಗೋಟಿರ) ಹಾಳಾದ 
ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಟೆಂಡರ್‌ ಕರೆದು ಗುತ್ತಿಗೆ 
ನೀಡುವ ಹಂತದಲ್ಲಿರುತ್ತದೆ. ಹಾಗೂ ಸದರಿ ರಸ್ತೆಯ ಕಿಮೀ 
80.00 ರಿಂದ 169.00 ರವರೆಗಿನ ರಸ್ತೆಯನ್ನು ನಿಯತಕಾಲಿಕ 
ನವೀಕರಣ ಕಾಮಗಾರಿಗೆ ಪ್ರಾದೇಶಿಕ ಅಧಿಕಾರಿಗಳು, ಕೇಂದ 
ಭೂಸಾರಿಗೆ ಮಂತ್ರಾಲಯ, ಬೆಂಗಳೂರು ಇವರು 
ದಿನಾಂಕ:30.03.2021ರಂದು ಅಂದಾಜು ಮೊತ್ತ ರೂ.21.88 
ಕೋಟಿಗಳಿಗೆ ಅನುಮೋದನೆ ನೀಡಿದ್ದು, ಕಾಮಗಾರಿಯನ್ನು 
ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವದು. 


} 
| 
ey | ತೆಲಸಾನ ನ್ರಾಮನಾವ ಇನ್ನಾ 'ಮಾನ್‌ವಾನ 


ಸಾವಳಗಿಗೆ ಸಂಪರ್ಕ ಕಲ್ಪಿಸುವ ಸುಮಾರು 10 
ಕಿಮೀ ರಸ್ತೆಯ ಡಾಂಬರ್‌ ಕತ್ತು ಹೋಗಿ 
ಸಂಪೂರ್ಣ ಹದಗೆಟ್ಟಿರುವ ಈ ರಸ್ತೆಯನ್ನು 
ಯುರಸ್ತಿ ಮತ್ತು ಅಭಿವೃದ್ಧಿಪಡಿಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; 


ತೆಲಸಂಗ ಗ್ರಾಮದಿಂದ ಕನ್ನಾಳ ಮಾರ್ಗವಾಗಿ ಸಾವಳಗಿಗೆ ಸಂಪರ್ಕ | 
ಕಲ್ಪಿಸುವ ರಸ್ತೆಯನ್ನು ವಾರ್ಷಿಕ ನಿರ್ವಹಣೆ ಅಡಿ ಈಗಾಗಲೇ 
ಡಾಂಬರೀಕರಣದಿಂದ ತಗ್ಗು ಗುಂಡಿಗಳನ್ನು ತುಂಬಿ ಸಂಚಾರಕ್ಕೆ 
ಅನುವು ಮಾಡಿಕೊಡಲಾಗಿದೆ ಹಾಗೂ ತೇಲಸಂಗ ಗ್ರಾಮದ 
ಹದ್ದಿಯಲ್ಲಿ ಅಗಲೀಕರಣಕ್ಕಾಗಿ 2020-21ನೇ ಸಾಲಿನಲ್ಲಿ ರೂ.300.00 
ಲಕ್ಸಗಳ ಮೊತ್ತದ ಅನುದಾನ ಬಿಡುಗಡೆಯಾಗಿದ್ದು, ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


1-2 ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಗೆ ರಸ್ತೆ 


ಅಭಿವೃದ್ಧಿ ಮತ್ತು ಹಮುರಸ್ತಿಗಾಗಿ ಸರ್ಕಾರದಿಂದ 


' ಒದಗಿಸಲಾಗಿರುವ ಅನುದಾನಬೆಷ್ಟು; ಅದರಲ್ಲಿ 
| ಬಳಕೆಯಾಗಿರುವ ಅನುದಾನವೆಷ್ಟು; ಎಲ್ಲಿ 
ಯಾವ . ಯಾವ ರಸ್ತೆಗಳನ್ನು 


ಅಭಿವೃದ್ಧಿಪಡಿಲಾಗಿದೆ? (ವಿವರ ಒದಗಿಸುವುದು) 


ರಾಜ್ಯ ಜಿಲ್ಲಾ ಮುಖ್ಯ ರಸ್ತೆಗಳಿಗೆ 


ಸಂಬಂಧಿಸಿದಂತೆ ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 
ಮುಂದುವರೆದು, ರಾಷ್ಟ್ರೀಯ ಹೆದ್ದಾರಿ ವಲಯದ ವ್ಯಾಪ್ತಿ 
2021-22ನೇ ಸಾಲಿನಲ್ಲಿ ಮಳೆ ಹಾನಿ ಯೋಜನೆಯಡಿ 
Improvement / Rising to Krishna Bridge Approches 
from Km.124.40 (Manjari) to Km 130.10 (Ankali) 
of NH-5488 Vijayapur-Sankeshwar in the State of 


ಅಡಿ 


Karnataka. ಕಾಮಗಾರಿಗೆ ರೂ.9.39 ಕೋಟಿಗಳಿಗೆ 
| ಅನುಮೋದನೆಗಾಗಿ ದಿನಾಂಕ:24.09.2021 ರಂದು ಕೇಂದ್ರ 
§ | ಭೂಸಾರಿಗೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
FEES Sa ಮ Le CE ಬಾ ನಾ 


ಲೋ 121 ಸಿಕ್ಯೂಎನ್‌ 2021(%) 


(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


ಪ್ರಶ್ನೆ ಸಂಖ್ಯೆ: 10628 ಅನುಬಂಧ 


2021-22 ಹೇ ಸಾಲಿನಲ್ಲಿ 3054-ರಾಜ್ಯ ಹೆದಾರಿ ನಿರ್ವಹಣೆ ಕಾಮಗಾರಿಗಳು 
[yw] i 


Total ‘| 93 1642.01 | 1125.54 | 1125.54 


isl | Divisions No of | Estimated Grant Grant | Expenditure | & Remarks 
No Works cost(In allocated utiliesed (In Lakhs) | 
| Lakhs) (In Lakhs) | (ln Lakhs) — 1 
4 5 | 6 | 7 | 8 | 
93328 | 636.00 | 636.00 0.00 | 1844.00 km Road 
F fas ನಾ length considered 
| | | for maintenance 
2 ಚಿಕ್ಕೋಡಿ] 33 708.73 | 48954 | 489.54 0.00 |! (93 works - under 
He ——— a | _ ಸ | progress) | 
Belagavi Dist | ] | 
\ 


2021-22 ನೇ ಸಾಲಿನಲ್ಲಿ 3054-ಜಿಲ್ಲಾ ಮುಖ್ಯ ರಸೆ ನಿರ್ವಹಣೆ ಕಾಮಗಾರಿಗಳಂ 


Estimated | Grant | Grant ರ Remarks |] 
cost(In allocated | utiliesed (In Lakhs) 
Lakhs) (In (In | | 
Lakhs) Lakhs) ಕಾ 
RN. 3 _ 
5 6 7 8 | 
240.00 FN | 000 | 2826.00 km Road length 
———— ರ್‌ considered for 
324.50 0.00 | maintanance ( 398 works 
- under progress ) | 
564.5 p- 0.00 WS ತ 


2021-22 ನೇ ಸಾಲಿನಲ್ಲಿ ಉಂಟಾದ ಪ್ರವಾಹ- ಲೋಕೋಪಯೋಗಿ ಇಲಾಖ ಮೂಲಸೌಕರ್ಯ ಹಾನಿಯ ಪುನರ್‌ ನಿರ್ಮಾಣ ಕಾಮಗಾರಿಗಳು 


r 


sl Divisions | Estimated | Grant Grant Expenditure | Remarks 
No cost(In allocated | utiliesed | (In Lakhs) | 
(In (ln 
| aks | Lakhs | ENN | 
1 2 5 SE SE RR. ET, 
1 | ಬೆಳಗಾವಿ 1905.00 1905.00 | 0.00 53.54 krn Road length 
ಸಾ — —} considered for fiood 
| damage works (12 works 
2 ಚಿಕ್ಕೋಡಿ 45 2900.00 2900.00 | 2900.00 0.00 - under progress 63 
ak a 0: SR __ works “tender stage) 
Belagavi Dist 
Total 75 | 4805.00 


4805.00 | 4805.00 | 0.00 


2021-22 ನೇ ಸಾಲಿನಲ್ಲಿ 3054-ಜಿಲ್ಲಾ ಮುಖ್ಯ ರಸ್ತೆ ನಿರ್ವಹಣೆ ((ಹೆಚ್ಚುವರಿ) ಕಾಮಗಾರಿಗಳು 


| sl | Divisions | No of | Estimated | Grant Grant Expenditure | Remarks are 
| No | Works cost(In allocated | utiliesed | (In Lakhs) 
| 


Lakhs) (In 


Lakhs) 


(In 
Lakhs} 


pr 


[4 


1 2 3 ಬಾವಾ 
ಬೆಳಗಾವಿ, 0 0.00 0.00 | 0.00 ಇ ನಾ ಸ 
2 ಚಿಕ್ಕೋಡಿ] 3 ಹ 425.00 0.00 3 works “tender stage 
[Helagavi Dist 


Total 


| 3 | 423 | 425 0.00 


2021-22 ನೇ ಸಾಲಿನಲ್ಲಿ 3054-ರಾಜ್ಯ ಹೆದ್ದಾರಿ ನಿರ್ವಹಣೆ (ಹೆಚ್ಚುವರಿ) ಕಾಮಗಾರಿಗಳು 


pe 


Estimated Grant Grant Expenditure 1 Remarks 
cost(In allocated | utiliesed (In Lakhs) 
Lakhs) (In Lakhs) | (In Lakhs) 


| 


6 Sc C1 MEE 
0.00 0.00 11 works - tender 
1020.00 0.00 stage 


Belagavi Dist Ns — Mies 
L Total 1020.00 0.00 OS A ON 


2021-22 ನೇ ಸಾಲಿನಲ್ಲಿ 5054-ರಾಜ್ಯ ಹೆದ್ದಾರಿ ಸುಧಾರಣೆ (ಹೆಚ್ಚುವರಿ) ಕಾಮಗಾರಿಗಳು 


Estimated Grant | Grant | Expenditure | Remarks 


si No Divisions 
cost(In Lakhs) utiliesed (In Lakhs} 
| (ln 
Lakhs) 

& 6 TE 

1 | ಬೆಳಗ 0.00 0.00 1 works - 
2 | 600.00 | 0.00 | ‘ender stage 
Belagavi Dist | 
ಸಾ 600.00| 000 [1 | 


2021-22 ನೇ ಸಾಲಿನಲ್ಲಿ 5054-ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆ (ಹೆಚ್ಚುವರಿ) ಕಾಮಗಾರಿಗಳು 


“ss! | Divisions Estimated Grant Grant Expenditure TO Remarks hz 1d 
Works cost(In allocated | utiliesed (In Lakhs) | | 
(In | 


(In | 


Lakhs) 


Belagavi Dist 
Total 


| 
800.00 | 800.00 


ಲೋಇ 121 ಸಿಕ್ಯೂಎನ್‌ 2021(ಇ) 


